ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾ೦ಕ 1೦ನೇ ಜುಲೈ. 2014 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1 ವಿತ್ರೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಯ ಮೇಲೆ ಸರ್ಕಾರದ 
ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
14 ಕಂದಾಯ 
ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮಂಡನೆ ಹಾಗೂ 
ಚರ್ಚೆ. 
ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
24 ಇಂಧನ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು 
ಸಕಾಲದಲ್ಲಿ ಮಳೆ ಬಾರದೇ ರಾಜ್ಯದ ಹಲವು ಅಲೆಗಳಲ್ಲಿ ಬರಗಾಲ ಆವರಿಸುತ್ತಿರುವ 
ಹನ್ನಲೆಯಲ್ಲ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿದ್ದ ಮುಂಜಾಗ್ರತೆ ಕ್ರಮಗಳನ್ನು 
ಈವರೆಗೆ ಕೈಗೊಳ್ಳದಿರುವ ಬಗ್ಗೆ ಚರ್ಚೆ. 

ಮತ್ತು 
ಶ್ರೀಯುತರುಗಳಾದ ಜ.ಆರ್‌.ಪಾಟೀಲ್‌, ಹೆಚ್‌.ಕೆ. ಕುಮಾರಸ್ವಾಮಿ. ಕೆ.ಎಸ್‌. 
ಪುಟ್ಟಣ್ಣಯ್ಯ ಮತ್ತು ಎಸ್‌. ಚಿಕ್ಕಮಾದು ಅವರುಗಳು ರಾಜ್ಯದ 124 ತಾಲ್ಲೂಕುಗಳಲ್ಲ 
ಬರಗಾಲದಿಂದ ಕೃಷಿ ಕಾರ್ಮಿಕರು ಗೂಳೆ ಹೋಗುತ್ತಿದ್ದು ಮತ್ತು ಜಾನುವಾರುಗಳಗೆ 
ಮೇವು ಇಲ್ಲದೆ ತೊಂದರೆಯಾಗುತ್ತಿರುವ ಬಣ್ಣೆ ಚರ್ಚೆ. 


2. ಶ್ರೀಯುತರುಗಳಾದ ಕೆ.ಆರ್‌. ರಮೇಶ್‌ಕುಮಾರ್‌, ಹೆಚ್‌.ವೈ. ಮೇಟ ಮತ್ತು 
ಎನ್‌. ಚಲುವರಾಯಸ್ವಾಮಿ ಅವರುಗಳು 2೦೦೮6 ಮತ್ತು 2೦೦7ರ ಆರ್ಥಿಕ 
ವರ್ಷದಿಂದ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದಲ್ಲರುವ ಸ್ವಯಂ ಸೇವಾ ಸ೦ಸ್ಥೆಗಳು 
ವಿದೇಶದಿಂದ 1೦೮6೨ ಕೋಟ ರೂ.ಗಳ ದೇಣಿಗೆಯನ್ನು ಪಡೆದು ವಿದೇಶಿ ವಿನಿಮಯ 
ನಿಯಂತ್ರಣ ಕಾಯ್ದೆ ಇತ್ಯಾದಿಯನ್ನು ಉಲ್ಲಂಘಿಸಿರುವ ಬಗ್ಗೆ ಚರ್ಚೆ. 


ಪುತಿಸನೋ., 


ಹ 


3. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿನಾಲ್ಕನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನಾಲ್ಕನೇ ಪಟ್ಟ 


4. ಚುನಾವಣಾ ಪ್ರಸ್ತಾವ 


ಶ್ರೀ ಅ.ಬ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, 
ಸಾಯು ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪಶು ಜಿ ನೆ 
ಸಚಿವರು) ಅವರು ;- 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 2651ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಹದಿನೈದು 
ಜನ ಸದಸ್ಯರನ್ನು ಚುನಾಲಯುಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 2೮68(1ನೇ 
ನಿ ಅನುಸಾರವಾಗಿ ಈ ಸಭೆ ಅಂದಾಜುಗಳ ಸಮಿತಿಗೆ ಹದಿನೆಂಟು ಜನ 
ದಸ್ಯರನ್ನು ಚುನಾಲುಸಬೇಕೆಂದು ಸೂಚಿಸುವುದು. 


3. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 2711ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಸಾರ್ವಜನಿಕ ಉದ್ದಿಮೆಗಳ ಸಮಿತಿಗೆ ಹದಿನೈದು 
ಜನ ಸದಸ್ತ ಸ್ಯುರನ್ನು ಚುನಾಯಿಸಬೇಕೆಂ೦ಂದು ಸೂಚಿಸುವುದು. 


4. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 272(1ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಹಕ್ಕುಬಾಧ್ಯತೆಗಳ ಸಮಿತಿಗೆ ಒಂಭತ್ತು ಜನ 
ಸದಸ್ಯರನ್ನು ಚುನಾಲಯುಸಚೇಕೆಂದು ಸೂಚಿಸುವುದು. 


ದ. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 277(1ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಅಧೀನ ಶಾಸನ ರಚನಾ ಸಮಿತಿಗೆ ಹದಿನೈದು ಜನ 
ಸದಸ್ಯರನ್ನು ಚುನಾಂಯಸಖೇಕೆ೦ದು ಸೂಚಿಸುವುದು. 

6. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 2೭2681ನೇ 
ನದ ಅನುಸಾರವಾಗಿ ಈ ಸಭೆ ಸರ್ಕಾರಿ ಭರವಸೆಗಳ ಸಮಿತಿಗೆ ಹದಿನೈದು ಜನ 

ದಸ್ಯರನ್ನು ಚುನಾಂಖಸಬೇಕೆ೦ದು ಸೂಚಿಸುವುದು. 


ಪು.ತಿ.ಸೋ., 


1 
ಟು 
[| 


7. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 285(1ನೇ 
ನಿಯಮದ ಅನುಸಾರವಾಗಿ ಈ ಸಭೆ ld ಖಾಸಗಿ ವಿಧೇಯಕಗಳ ಹಾಗೂ 
ನಿರ್ಣಯಗಳ ಸಮಿತಿಗೆ ಹತ್ತು ಜನ ದಸ್ಯರನ್ನು ಚುನಾಂಖಸಬಖೇಕೆ೦ದು 
ಸೂಚಿಸುವುದು. 


8. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೨8೬6ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ 
ಪಂಗಡಗಳ ಸಮಿತಿಗೆ ಹದಿನೈದು ಜನ ಸದಸ ಸ್ಯರನ್ನು ಚುನಾಯಸಬೇಕೆಂದು 
ಸೂಚಿಸುವುದು. 


೨. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೭286೮೬ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಹಿಂದುಳದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಕಲ್ಯಾಣ ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು ಚುನಾಲುಸಬೇಕೆ೦ದು 
ಸೂಚಿಸುವುದು. 


10. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 37೦(2)ನೇ 
ನಿಯಮದ ಅನುಸಾರವಾಗಿ ಈ ಸಭೆ ಸದನ ಸಮಿತಿ (ವಸತಿ ಸೌಕರ್ಯಗಳ ಸಮಿತಿ)ಗೆ 
ಹನೆ ರಡು ಜನ ಸದಸ್ಯ ಸ್ಕರನ್ನು ಚುನಾಲುಸಬೇಕೆ೦ಂದು ಸೂಚಿಸುವುದು. 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಎಸ್‌. ಅಂಗಾರ ಅವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲ್ಲೂಕಿನ 
ಕಾಣಿಯೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಬೆಳಂದೂರಿಗೆ 
ಸ್ಥಳಾಂತರಿಸಿರುವುದರಿಂದ ಕಾಣೆಯೂರಿನ ವಿದ್ಯಾರ್ಥಿಗಳಗೆ ತೊಂದರೆಯುಂಬಾಗಿರುವ 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ಲಿಯಲ್ಲ ಬರುವ 
ಗುಜ್ಜ, ಸಿ.ಎಸ್‌.ಪುರ ಎಡಿಯೂರು ಗ್ರಾಮಗಳ ಮಾರ್ಗವಾಗಿ ಮಂಡ್ಯ ನಗರಕ್ಕೆ 
ಹೋಗುವ ರಸ್ತೆಯು  ಕೆ-ಷಿಫ್‌ ಯೋಜನೆಯಡಿ ಮಂಜೂರಾಗಿದ್ದರೂ 
ಕಾಮಗಾರಿಯು ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಗ್ರಾಮೀಣ ಪ್ರದೇಶದ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳಗೆ ಕಡಿಮೆ ಸೀಟುಗಳನ್ನು ಹಂಚಿಕೆ ಮಾಡಿರುವುದರಿಂದ ವಿದ್ಯಾರ್ಥಿಗಳಗೆ 
ತೊ೦ದರೆಯಾಗಿರುವ ಬಗ್ಗೆ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


ಮ.ತಿ.ಸೋ., 


ವ 


4. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸೀಪುರ ಪಟ್ಟಣದಲ್ಲ ನಬಾರ್ಡ್‌ 
ಯೋಜನೆಯಡಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಮಂಜೂರಾಗಿದ್ದು ಇನ್ನೂ ಕಟ್ಟಡ 
ನಿರ್ಮಾಣ ಕಾಮಗಾರಿಯು ಪ್ರಾರಂಭವಾಗದೆ ಸಾರ್ವಜನಿಕರಿಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ರಮೇಶ್‌ ಬಾಳಪ್ಪ ಭೂಸನೂರು ಅವರು ಜಜಾಮರ ಜಲ್ಲೆಯ ಸಿಂಧಗಿ 
ತಾಲ್ಲೂಕಿನ ಆಲಮೇಲ್‌ ಹೋಬಳಯನ್ನು ತಾಲ್ಲೂಕನ್ನಾಗಿ ಘೋಷಣೆ ಮಾಡುವ 
ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಎಸ್‌.ಆರ್‌. ವಿಶ್ವನಾಥ ಅವರು ರಾಜ್ಯದಲ್ಲ ಹೆರಿಟೇಜ್‌, ದೊಡ್ಡ, ತಿರುಮಲ, 
ಆರೋಗ್ಯ ಸೇರಿದಂತೆ ಇನ್ನಿತರ ಖಾಸಗಿ ಡೈರಿಗಳ ಪೈಕಿ ಹಲವು ಡೈರಿಗಳು ಕಳಪೆ 
ಗುಣಮಟ್ಟದ ಹಾಲನ್ನು ಪೂರೈಸುತ್ತಿರುವ ಬಗ್ಗೆ ಮಾನ್ಯ ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು 
ಪಶುಸಂಗೋಪನೆ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ತುಮಕೂರು ಜಲ್ಲೆಯ ಪಾವಗಡ ತಾಲ್ಲೂಕು 
ವೈ.ಎಸ್‌. ಹೊಸಕೋಟೆ ಪಟ್ಟಣದ ಹಳೇ ಪೊಲೀಸ್‌ ಕ್ಟಾರ್ಟರ್ಸ್‌ ಹತ್ತಿರ ಚರಂಡಿ 
ನಿರ್ಮಾಣದ ಕಾಮಗಾರಿಯನ್ನು ನಿರ್ವಹಿಸಲು ಪೊಲೀಸ್‌ ಇಲಾಖೆಯವರು 
ಅಡ್ಡಪಡಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ 
ಗ್ಯಹ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಪ್ರಮೋದ್‌ ಮಧ್ವರಾಜ್‌ ಅವರು ಉಡುಪಿ ಜಲ್ಲೆಯ ಕಾರ್ಮಿಕ ರಾಜ್ಯ ವಿಮಾ 
ಚಿಕಿತ್ಸಾಲಯಗಳಲ್ಲ ವಿಮೆದಾರರ ವೈದ್ಯಕೀಯ ವೆಚ್ಚ ಪಾವತಿ ಖಾಕಿ ಇರುವ ಬಗ್ಗೆ 
ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 


9. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯಿಂದ ನೀರು ಪೂರೈಕೆ ಯೋಜನೆಗಳಗಾಗಿ ಕೇಂದ್ರದಿಂದ 
ಬಡುಗಡೆಯಾದ ಅನುದಾನದಲ್ಲ ಭಾಗಶ: ಅನುದಾನವನ್ನು ಉತ್ತರ ಕನ್ನಡ 
ಜಲ್ಲೆಯಿ೦ದ ಬೇರೆ ಜಲ್ಲೆಗೆ ವರ್ಗಾಯಿಸಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


10. ಕೆ.ಬ. ಪ್ರಸನ್ನ ಕುಮಾರ್‌ ಅವರು ಶಿವಮೊಗ್ಗ ನಗರದ ಪುರಾತನ ದೇವಸ್ಥಾನವಾದ 
ಶ್ರೀ ಕೋಟಿ ಆಂಜನೇಯ ದೇವಸ್ಥಾನದಲ್ಲದ್ದ ಪಾಕ ಶಾಲೆಯನ್ನು ಹೊಸದಾಗಿ ಕಟ್ಟಲು 
ಪ್ರಾಚ್ಛ ವಸ್ತು ಸಂಗ್ರಹದ ಇಲಾಖೆಯ ಅಧಿಕಾರಿಗಳು ಜಡದಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


11. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ನಾಗಮಂಗಲ ತಾಲ್ಲೂಕಿನಲ್ಲಿ ಕುಡಿಯುವ 
ನೀರಿನ ಅಭಾವವಿರುವುದರಿಂದ ನಾಗಮಂಗಲ ತಾಲ್ಲೂಕು ಕೆರೆಗಳಗೆ ಹೇಮಾವತಿ 
ಜಲಾಶಯದ ನಾಲೆಯ ಮೂಲಕ ನೀರು ತುಂಬಸುವ ಯೋಜನೆಯನ್ನು 
ಜಾರಿಗೊಳಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ಸೋ,, 


ಬತ 


12. ಶ್ರೀ ಜ.ಎಸ್‌. ಪಾಟೀಲ್‌ ಅವರು ಗದಗ ಜಲ್ಲೆ ರೋಣ ತಾಲ್ಲೂಕು ನರೇಗಲ್‌ 
ಹೋಬಳ ಗಜೇಂದ್ರಗಡ ವಿಶೇಷ ತಹಶೀಲ್ದಾರ್‌ ವ್ಯಾಪ್ತಿಯಲ್ಲ ವೃದ್ದಾಪ್ಯ/ ವಿಧವಾ/ 
ಅ೦ಗವಿಕಲ/ ಸಂಧ್ಯಾ ಸುರಕ್ಷಾ ಮಾಸಾಶನ ಯೋಜನೆಗಳ ಸುಮಾರು 5೦೦ ಅರ್ಹ 
ಫಲಾನುಭವಿಗಳಗೆ ಮಾಸಾಶನವನ್ನು ರದ್ದುಗೊಳಸಿರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಜೆ.ಆರ್‌. ಲೋಬೋ ಅವರು ಮಂಗಳೂರು ತಾಲ್ಲೂಕು ಕಸಬಾ ಬೆಂದ್ರೆ ಮತ್ತು 
ತೋಟ ಬೆಂದ್ರೆಯಲ್ಲ ಬಡ ಮೀನುಗಾರರು ಸುಮಾರು 6೦ ವರ್ಷಗಳ೦ದ 
ಮನೆಗಳನ್ನು ಕಟ್ಟಕೊ೦ಡು ವಾಸವಿರುವುದರಿ೦ದ ಅವರುಗಳಗೆ ನಿವೇಶನವನ್ನು 
ಮಂಜೂರು ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಹೆಚ್‌.ಕೆ.ಕುಮಾರ್‌ಸ್ಟಾಮಿ ಹಾಗೂ ಇತರರು ಹಾಸನ ನಗರಸಭೆಯ 
ಪೌರಾಯುಕ್ತರು ರಾಜ್ಯದ ವಿವಿಧ ನಗರಸಭೆಗಳಲ್ಲ ನಡೆಸಿರುವ ಅವ್ಯವಹಾರದ ಬಗ್ಗೆ 
ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಚ್‌ ಸಚಿವರ ಗಮನ ಸೆಳೆಯುವುದು. 


15. ಶ್ರೀಮತಿ ಶಾರದಾ ಮೋಹನ ಶೆಟ್ಟ ಅವರು ರಾಜ್ಯದ ಗ್ರಾಮೀಣ ಭಾಗದಲ್ಲ ಸಂಚಾರಿ 
ಆರೋಗ್ಯ ಘಟಕಗಳ ಸೇವೆಯನ್ನು ಆರೋಗ್ಯ ಇಲಾಖೆಯು 
ಸ್ಥಗಿತಗೊಳಸಿರುವುರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


Raj MN 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
ಚ ಲ್ಲ ೪ 
(www.kar.nic.in/kla) 


